[Ce 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 499 


1 ಶ್ರೀ ಎನ್‌. ರವಿಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ಸಚಿವರು 


: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚವರು 


ಉತ್ತರಿಸಬೇಕಾದ ದಿನಾಂಕ : 05-02-2021 
(3 ಪ್ರ್ನೆ ಉತ್ತರ 
ಸಂ. | 

ರಾಜ್ಯದಲ್ಲಿ ಖಾಸಗಿ 'ಸಂಸ್ಥೆಳ| ಮೋಟಾರು ವಾಹನಗಳ ಕಾಯ್ದೆ 1988ರ, ಕಲಂ 84 


ಬಸ್ಸುಗಳಿಗೆ ಸಂಚರಿಸಲು ಅನುಮತಿ 
ನೀಡುವಾಗ ಯಾವ ರೀತಿಯ 
ನಿರ್ಬಂಧಗಳನ್ನು ವಿಧಿಸಲಾಗಿದೆ; 


ಮತ್ತು 88(1)ರಲ್ಲಿ ನಿಗಧಿಪಡಿಸಿರುವ ನಿಬಂಧನೆಗಳನ್ನು 
ವಿಧಿಸಿ ರಾಜ್ಯದಲ್ಲಿ ಖಾಸಗಿ ಬಸ್ಸುಗಳಿಗೆ ಸಂಚರಿಸಲು ಅಖಿಲ 
ಭಾರತ ಪ್ರವಾಸಿ ರಹದಾರಿಯನ್ನು ಕರ್ನಾಟಕ ಮೋಟಾರು 
ವಾಹನಗಳ ನಿಯಮಗಳು 1989ರ, ನಿಯಮ 64(1)(1೫)ರಲ್ಲಿ 
ನಮೂದಿಸಿರುವ ನಮೂನೆ-49ರ ಪ್ರಕಾರ ನೀಡಲಾಗುತ್ತಿದೆ. 


ಖಾಸಗಿ ಬಸ್ಸುಗಳು, ಬಸಿನ ಮೇಲೆ 
ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ 
ಸರಕುಗಳನ್ನು ಸಾಗಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇದರಿಂದ ಪ್ರಯಾಣಿಕರ ಜೀವ 
ಹಾನಿಯಾದರೆ ಜವಾಬ್ದಾರಿ ಯಾರು; 
ಈ ಕುರಿತು ಸರ್ಕಾರದ ನಿಲುವೇನು; 


ಖಾಸಗಿ ಬಸ್ಸುಗಳ ಮೇಲೆ ವಾಣಿಜ್ಯ ಸರಕುಗಳನ್ನು 
ಸಾಗಿಸುತ್ತಿರುವುದು. ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಇಂತಹ ಪ್ರಕರಣಗಳಲ್ಲಿ ಯಾವುದೇ ಪ್ರಯಾಣಿಕರ 
ಜೀವಹಾನಿಯಾದರೆ ಅದರ ಸಂಪೂರ್ಣ ಜವಾಬ್ದಾರಿ ಬಸ್ಸಿನ 
ಮಾಲೀಕರದ್ದಾಗಿರುತ್ತದೆ. 


ಇದಕ್ಕೆ ಕಡಿವಾಣ ಹಾಕಲು ಇಲಾಖೆಯಿಂದ 
ನಿರಂತರವಾಗಿ ಪರ್ವತನ ಕಾರ್ಯ ಕೈಗೊಳ್ಳಲಾಗುತ್ತಿದೆ. 


ಸಾಗಿಸಲು ಅನುಮತಿ 
ನೀಡಲಾಗಿದೆಯೇ; ಇಲ್ಲವಾದ್ದಲ್ಲಿ ಕಳೆದ 
2 ವರ್ಷಗಳಲ್ಲಿ ಈ ಕುರಿತು ಎಷ್ಟು 
ಪ್ರಕರಣಗಳು ದಾಖಲಾಗಿವೆ; ಎಷ್ಟು 
ದಂಡ ವಸೂಲಿ ಮಾಡಲಾಗಿದೆ; ಎಷ್ಟು 
ಖಾಸಗಿ ಬಸ್ಸುಗಳು ಲೈಸೆನ್ಸ್‌ 
ರದ್ದುಗೊಳಿಸಲಾಗಿದೆ? 


ಖಾಸಗಿ ಬಸ್ಸುಗಳಲ್ಲಿ ಸರಕುಗಳನ್ನು 


ಖಾಸಗಿ ಬಸ್ಸುಗಳಲ್ಲಿ ಸರಕುಗಳನ್ನು ಸಾಗಿಸಲು 
ಅನುಮತಿ ನೀಡಲಾಗಿರುವುದಿಲ್ಲ. ಕಳೆದ ಎರಡು ವರ್ಷಗಳಲ್ಲಿ 
ಒಟ್ಟು 21,051 ವಾಹನಗಳನ್ನು ತಪಾಸಿಸಿ, 4,265 
ಪ್ರಕರಣಗಳನ್ನು ದಾಖಲಿಸಿ, 08 ವಾಹನಗಳನ್ನು 
ವಶಪಡಿಸಿಕೊಂಡು, ಒಟ್ಟು ರೂ.209,22,599/- ಗಳನ್ನು 
ತೆರಿಗೆ ಮತ್ತು ದಂಡ ರೂಪದಲ್ಲಿ ವಸೂಲಿಸಲಾಗಿದೆ. 
ಯಾವುದೇ ಖಾಸಗಿ ಬಸ್ಸುಗಳ ಲೈಸೆನ್ಸ್‌ 
ರದ್ದುಗೊಳಿಸಲಾಗಿರುವುದಿಲ್ಲ. ಆದಾಗ್ಯೂ (ಶಿಸ್ತು ಕ್ರಮ) ಕಳೆದ 
ಎರಡು ವರ್ಷಗಳಲ್ಲಿ ಒಟ್ಟು 184 ಖಾಸಗಿ ಬಸ್ಸುಗಳ ರಹಬಾರಿ 
ಅಮಾನತ್ತುಗೊಳಿಸಲಾಗಿರುತ್ತದೆ 


ಟಿಡಿ 19 ಟಿಡಿಕ್ಕೂ 2021 


A 
2 DE 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


